ಕರ್ನಾಟಕ ವಿಧಾನ ಪರಿಷತ್ತು 


. ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವವರು 


909 


ಶ್ರೀ.ಘೋಟ್ಲೇಕರ ಶ್ರೀಕಾಂತ ಲಕ್ಷ್ಮಣ 


ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಸಚಿವರು 


ಉತ್ತರಿಸಬೇಕಾದ ದಿನಾಂಕ 3-03-2020 

ಕಸಂ. ಪಶ್ನೆ ಉತ್ತರ 

ಅ. ree ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ wo ಕನಡ ಜಿಲೆಯಲಿ (ಕಾರವಾರ) 
ಪೂರೈಸುತ್ತಿರುವ ಆಹಾರ ತೀರಾ ಕಳಪೆ k- ss 
ಮಟದ್ದಾಗಿರುವುದಲ್ಲದೆ. ನಿಗಧಿತ ಸಮಯದಲ್ಲಿ | 5೦ಗನವಾಡಿಗಳಿಗೆ ಪೂರೈಸುತ್ತಿ 
BCS ಕಾ 5. | ಕಳಪೆ ಮಟ್ಟದ್ದಾಗಿರುವುದು ಮತ್ತು ನಿಗದಿತ ಸಮಯದಲ್ಲಿ 
ಪೂರೈಕೆಯಾಗದಿರುವುದು ಸರ್ಕಾರದ ಗಮನಕ್ಕೆ | 3 MN 

ಪೂರೈಕೆಯಾಗದಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ತಾಲ್ಲೂಕುವಾರು/ಜಿಲ್ಲಾವಾರು ವಿವರ ಬೂನತುವುರಿವ, i ic 
ನೀಡುವುದು) ೯2 

ಆ. ಆಹಾರ ಕಳಪೆ ಮಟ್ಟದ್ದಾಗಿರಲು ಮತ್ತು ನಿಗಧಿತ | ಉತ್ತರ ಕನ್ನಡ ಜಿಲ್ಲೆಯ `ಡಾರವಾರ) `'ಅಂಗನವಾಡಿ 
ಸಮಯದಲ್ಲಿ ಪೂರೈಸದಿರಲು ಕಾರಣಗಳೇನು: | ಕೇಂದ್ರಗಳಿಗೆ ಉತ್ತಮ ಗುಣಮಟ್ಟದ ಆಹಾರ 
(ಮಾಹಿತಿ ನೀಡುವುದು) ಪದಾರ್ಥಗಳನ್ನು ನಿಗದಿತ ಸಮಯದಲ್ಲಿ ಸರಬರಾಜು 

ಮಾಡಲಾಗುತ್ತಿದೆ. 

ಇ. | ಹಾಗಿದ್ದಲ್ಲಿ ಜಿಲ್ಲೆಯಲ್ಲಿರುವ `` ಅಂಗನವಾಡಿಗಳಿಗೆ | ಇಲಾಖಾ ವತಿಯಿಂದ ' ಸ್ಥಾಪಿಸಲಾಗಿರುವ ಮಹಿಳಾ 
ಆಹಾರವನ್ನು ಪೂರೈಸುತ್ತಿರುವ ಸಂಸ್ಥೆಗಳು ಅಥವಾ | ಪೂರಕ ಪೌಷ್ಠಿಕ ಆಹಾರ ಉತ್ಪಾದನಾ ಮತ್ತು ತರಬೇತಿ 
ಗುತ್ತಿಗೆದಾರರ ವಿವರಗಳನ್ನು ತಾಲ್ಲೂಕುವಾರು | ಕೇಂದ್ರಗಳು (ಎಂ.ಎಸ್‌.ಪಿ.ಟಿ.ಸಿ) ಜಿಲ್ಲೆಯಲ್ಲಿರುವ 
ನೀಡುವುದು) ಅಂಗನವಾಡಿ ಕೇಂದ್ರಗಳಿಗೆ ಪೂರಕ ಪೌಷ್ಠಿಕ ಆಹಾರವನ್ನು 

ಸರಬರಾಜು ಮಾಡುತ್ತಿವೆ. 
ತಾಲ್ಲೂಕುವಾರು ವಿವರವನ್ನು ಅನುಬಂಧದಲ್ಲಿ 
ಒದಗಿಸಲಾಗಿದೆ. 

ಈ ಆಹಾರವನ್ನು ಪೊರೈಸುತ್ತಿರುವ ಸಂಸ್ಥೆಗಳು ಅಥವಾ | ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮೇಲ್ವಿಜಾರಣಾ 
ಗುತ್ತಿಗೆದಾರರು : ಆಹಾರ ಖರೀದಿಸುತ್ತಿರುವ ಆಹಾರ ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯು 
ಸಾಮಗಿಗಳ ಬೆಲೆಗೂ ಹಾಗೂ ಅಂದಿನ | ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುವ 
ಎ.ಪಿ.ಎಮ್‌.ಸಿ ಮಾರುಕಟ್ಟೆ ಬೆಲೆಗೂ | ಪೂರಕ ಪೌಷ್ಠಿಕ ಆಹಾರದ ಬೆಲೆಗಳನ್ನು ನಿಗದಿಪಡಿಸುತ್ತಿದೆ. 
ವ್ಯತ್ಯಾಸವಿರುವುದು ಸರ್ಕಾರದ ಗಮನಕ್ಕೆ ಈ ರೀತಿ ಬೆಲೆ ನಿಗದಿಪಡಿಸುವಾಗ ಎ.ಪಿ.ಎಂ.ಸಿ. 
ಬಂದಿದೆಯೇ; ಮಾರುಕಟ್ಟೆ ದರಗಳನ್ನು ಪರಿಗಣಿಸಿ, 

ಎಂ.ಎಸ್‌.ಪಿ.ಟಿ.ಸಿ. ಗಳು ಪೂರಕ ಪೌಷ್ಠಿಕ ಆಹಾರವನ್ನು 
ಸಂಸ್ಕರಿಸುವ ದರ, ಪ್ಯಾಕಿಂಗ್‌ ವೆಚ್ಚ ಸಾಗಾಣಿಕೆ ವೆಚ್ಚ, 
ಇತರೆ ವೆಚ್ಚಗಳನ್ನು ಪರಿಗಣಿಸಿ, ಅಂತಿಮವಾಗಿ ಬೆಲೆ 
ನಿಗದಿಪಡಿಸಲಾಗುತ್ತದೆ. ಆದ್ದರಿಂದ ಎ.ಪಿ.ಎಂ.ಸಿ. 
ಮಾರುಕಟ್ಟೆ ದರಕ್ಕೂ ಎಂ.ಎಸ್‌.ಪಿ.ಟಿ.ಸಿ. ಗೆ ಪಾವತಿಸುವ 
ದರಕ್ಕೂ ವ್ಯತ್ಯಾಸವಿರುತ್ತದೆ. 

ಉ ಬಂದಿದ್ದಲ್ಲಿ, ಮಾರುಕಟ್ಟೆ `ಬೆರೆಗಿಂತ ಕಡಿಮೆ `ದರದಲ್ಲಿ'] ಕಳಪೌ ಗುಣಮಟ್ಟದ ಆಹಾರೆ ಸಾಮೆಗ್ರಿಗಳನ್ನು ಸರಬರಾಜು 
ಕಳಪೆ ಆಹಾರ ಸಾಮಗ್ರಿಗಳನ್ನು ಖರೀದಿಸಿ | ಮಾಡಿರುವ ಬಗ್ಗೆ ಯಾವುದೇ ದೂರು 
ಪೂರೈಸುತ್ತಿರುವುದರ ಬಗ್ಗೆ ಸಂಬಂಧಿಸಿದ ತಾಲ್ಲೂಕು ಬಂದಿರುವುದಿಲ್ಲವಾದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳ 
ಅಧಿಕಾರಿ ಸರ್ಕಾರದ ಗಮನಕ್ಕೆ ತರದೇ | ಮೇಲೆ ಕ್ರಮ ಕೈಗೊಳ್ಳುವ ಪಶ್ನೆ ಉದ್ಭವಿಸುವುದಿಲ್ಲ. 
ಇರುವುದರಿಂದ ಅವರ ಮೇಲೆ ಕೈಗೊಂಡ 
ಕ್ರಮಗಳೇನು? (ಮಾಹಿತಿ ನೀಡುವುದು) 


2 
(ಶಶಿಕಲಾ ele ಜೊಲ್ಲೆ) 


[so] 


ಸಂಖ್ಯೆ : ಮಮಣಇ 68 ಐಸಿಡಿ 2020 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಕಾರವಾರ / ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಅಂಗನವಾಡಿ ಕೇಂದಗಳಿಗೆ ಪೂರಕ ಪೌಷ್ಠಿಕ ಆಹಾರ ಪೂರೈಸುತ್ತಿರುವ 
ಎಂ.ಎಸ್‌.ಪಿ.ಟಿ.ಸಿ. ಗಳ ವಿವರ 


ಕ್ರ ತಾಲ್ಲೂಕಿನ ಹೆಸರು ಕಾರವಾರ ಜಿಲ್ಲೆಯಲ್ಲಿರುವ ಅಂಗನವಾಡಿಗಳಿಗೆ 

ಸಂ. ಆಹಾರವನ್ನು ಪೂರೈಸುತ್ತಿರುವ: ಎಂ.ಎಸ್‌.ಪಿ.ಟಿ.ಸಿ.ಗ 
ಹೆಸರು 4 

1 1] ಕಾರವಾರ ಎಂ.ಎಸ್‌.ಪಿ.ಟಿ.ಸಿ. ಕಾರವಾರ 

27] ಅಂಕೋಲಾ ಎಂ.ಎಸ್‌.ಪ.ಟೆ.ಿ. ಕುಮೆಟಾ 

3 [ಕುಮಟಾ ಎಂ.ಎಸ್‌.ಪಿ.ಟಿ.ಸಿ. ಕುಮಟಾ 

4 | ಹೊನ್ನಾವರ ಎಂ.ಎಸ್‌.ಪಿ.ಟೆ.ಸಿ. `ಹೊನ್ನಾವರ 

5] ಭಟ್ಕಳ ಎಂ.ಎಸ್‌.ಪಿ.ಟಿ.ಸಿ. ಹೊನ್ನಾವರ 

6 [ಶಿರಸಿ ಎಂ.ಎಸ್‌.ಪಿ.ಟಿ.ಸಿ. ಶಿರಸಿ 

7 | ಸಿದ್ದಾಪುರ ಎಂ.ಎಸ್‌.ಪಿ.ಟಿ.ಸಿ. ಶಿರಸಿ 

8 1 ಯಲ್ಲಾಪುರ ಎಂ.ಎಸ್‌.ಪಿ.ಟೆ.ಸಿ. ಕಾರವಾರ 

9 ಮುಂಡಗೋಡ ಎಂ.ಎಸ್‌.ಪಿ.ಟೆ.ಸಿ. ಕಾರವಾರ 

10 | ಹೆಳೆಯಾಳೆ ಎಂ.ಎಸ್‌.ಪಿ.ಟಿ.ಸಿ. ಶಿರಸಿ 

1 1 ಜೋಯಿಡಾ ಎಂ.ಎಸ್‌.ಪಿ.ಟೆ'ಸಿ. ಕಾರವಾರ 


ದಾನಾನಿ ಶಾಲಾ ಲಲಿತ್‌ 


